ಕರ್ನಾಟಿಕ ವಿಧಾನ ಪರಿಷತ್ತು 


EL 
ಸದಸ್ಯರ ಹೆಸರು ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ [ವಿಧಾನ 
ಸಭೆಯಿಂದ ಚುನಾಯಿತರಾದವರು] 


ಉತ್ತರಿಸಬೇಕಾದ ದಿನಾಂಕ . 


ಉತ್ತರಿಸಬೇಕಾದ ಸಚಿವರು 


ಅ) 2020-21ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಿಸಿದಂತೆ 
ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಂದ ಶುಲ್ಕ ಸಂಗ್ರಹಿಸುವ 
ಕುರಿತು ಸರ್ಕಾರದ ಆದೇಶ ಹೊರಡಿಸಿದೆಯೇ; 


ಆ) ಆದೇಶ ಹೊರಡಿಸಿದ್ದಲ್ಲಿ, ಖಾಸಗಿ ಶಿಕ್ಷಣ -| ಸರ್ಕಾರದ ಆದೇಶ ಸಂಖ್ಯೆಇಪಿ.33.ಪಿಜಿಸಿ.2021, 


ಸಂಸ್ಥೆಗಳು ಸದರಿ ಆದೇಶವನ್ನು ಒಪ್ಪಿ | ದಿನಾಂಕ29-01-2021ರನ್ನಯ 2020-21ನೇ ಸಾಲಿನಲ್ಲಿ 


ಸಂಪೊರ್ಣವಾಗಿ ಪಾಲನೆ ಮಾಡಿವೆಯೇ; ಖಾಸಗಿ " ಶಿಕ್ಷಣ ಸಂಸೆಗಳು ಶುಲ್ಕಗಳ 
$ 
ಇ) ಈ ಆದೇಶವನ್ನು ಪಾಲನೆ ಮಾಡದಿರುವ ಪಡೆಯುವ/ಪಾವತಿಸುವ ಕುರಿತಂತೆ ಶಾಲೆ/ಪೋಷಕರಿಂದ 


ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಸರ್ಕಾರ ತಕರಾರು/ದೂರುಗಳು ಸ್ಥೀಕೃತಿಯಾದಲ್ಲಿ, ಈ 


ಇದುವರೆಗೆ ತೆಗೆದುಕೊಂಡಿರುವ ಕ್ರಮಗಳೇನು? ದೂರುಗಳನ್ನು ಇತ್ಯರ್ಥಪಡಿಸಲು ಆಯುಕ್ತರು, 
. |ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ 


ಸುತ್ತೋಲೆ ಸಂಖ್ಯೆ: ಸಿ72) ಪ್ರಾಶಿಅ.ಇತರೆ.80/2020-21, 
ದಿನಾಂಕ02/02/2021ರಲ್ಲಿ ಬೆಂಗಳೂರು ನಗರಕ್ಕೆ 
ವಲಯವಾರು ನಿರ್ದೇಶಕರು/ಸಹ ನಿರ್ದೇಶಕರುಗಳನ್ನು 
ಹಾಗೂ ಜಿಲ್ಲಾ ಹಂತದಲ್ಲಿ ಉಪನಿರ್ದೇಶಕರು/ಡಯಟ್‌ 
ಪ್ರಾಂಶುಪಾಲರು ಸೇರಿದಂತೆ ಹಿರಿಯ ಅಧಿಕಾರಿಗಳನ್ನು 
ಒಳಗೊಂಡಂತೆ  ಅಧ್ಯಕ್ಷರನ್ನಾಗಿಸಿ, ಅಧಿಕಾರಯುಕ್ತ 
ಸಮಿತಿಗಳನ್ನು ರಚಿಸಿ . ತಕರಾರು ಅರ್ಜಿಗಳನ್ನು 
ನಿಯಮಾನುಸಾರ ಇತ್ಯರ್ಥಪಡಿಸಲು ಸೂಚಿಸಲಾಗಿದೆ. 


ಹ್‌ 
[ “ವಸ್‌.ಸುರೇಶ್‌ ಕುಮಾರ್‌] 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. 


ಇಪಿ 91 ಪಿಜಿಸಿ 2021 


